ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ವಕ್ಸ್‌ ಬೋರ್ಡ್‌ ಆಸ್ಲಿ ಕುರಿತು 
ಶ್ರೀಎಂ.ಸಿ.ವೇಣುಗೋಪಾಲ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) :- 
1210 (1457) ಮಾನ್ಯ ಮುಖ್ಯಮಂತಿಗಳು ಈ ವಿಷಯವನ್ನು ದಯವಿಟ್ಟು ತಿಳಿಸುವರೆ:- 


ಬೆಂಗಳೂರು ಜಯನಗರ 4ನೇ ಬಡಾವಣೆಯಲ್ಲಿರುವ ಸರ್ಮೆ ನಂ.74/1, 75/2 ಮತ್ತು 75/3 ಈದ್ಗಾ 
ಮೈದಾನದ ವಕ್‌ ಬೋರ್ಡ್‌ ಆಸ್ಲಿಯನ್ನು ಇಲಾಖೆ ವಾಪಸ್ಸು ಪಡೆದಿರುವುದು ಸರ್ಕಾರದ ಗಮನಕ್ಕ 
ಬಂದಿದೆಯೇ; ವಾಪಸ್ಸು ಪಡೆಯಲು ಕಾರಣವೇನು ; ನ್ಯಾಯಾಲಯ ಇಲಾಖೆಗೆ ಇತ್ಯರ್ಥಗೊಳಿಸಲು 
ಸೂಚಿಸಿದ್ದರೂ ಇದುವರೆಗೂ ಇಲಾಖೆಯು ಕ್ರಮಕೈಗೊಳ್ಳಲು ವಿಳ೦ಬ ಮಾಡಿರುವುದು ಏಕೆ? 


